ಕರ್ನಾಟಕ ವಿಧಾನ ಪರಿಷತ್ತು 


& ಸದಸ್ಯರ ಹೆಸರು 


ಶ್ರೀ ಎಂ ನಾರಾಯಣಸ್ವಾಮಿ 


: ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 67 (774) 
ಉತ್ತರ ದಿನಾಂಕ 25.09.2020 
ಕ್ರಸಂ ಪ್ರಕ್ನೆ ಉತ್ತರಗಳು 
ಅ) |ಒಂದು ಕುಡಿಯುವ ನೀರಿನ ಘಟಕ [Fully Automatic on Stainless Steel Body 
pe) pe 
RR ಹಣಿ ಹೊಂದಿದ 1000 PH ಸಾಮರ್ಥ್ಯದ ಪ್ರತಿ ನೀರು 
ನಿಗಧಿಪಡಿಸಿದ ಶುದ್ದೀಕರಣ ಘಟಕ ನಿರ್ಮಾಣ ಮಾಡಲು ತಗಲುವ ವೆಚ್ಚ 
ಸುಮಾರು ರೂ.12.00 ಲಕ್ಷಗಳಾಗುತ್ತದೆ. 5 ವರ್ಷಗಳ O&M 
ವೆಚ್ಚ ಒಳಗೊಂಡಿರುತ್ತದೆ. 

ಆ) ಕರ್ನಾಟಕ ರಾಜ್ಯದಲ್ಲಿ "ಶುದ್ಧ ಕುಡಿಯುವ | ರಾಜ್ಯದಲ್ಲಿ ಒಟ್ಟು 1797 ಶುದ್ಧ ಕುಡಿಯುವ ನೀರಿನ 
ನೀರಿನ ಘಟಕಗಳ” ಸಂಖ್ಯೆ ಎಷ್ಟು ಘಟಕಗಳನ್ನು ಸ್ಥಾಪಿಸಲಾಗಿದ್ದು, ಜಿಲ್ಲಾವಾರು ಮಾಹಿತಿಯನ್ನು 
(ಜಿಲ್ಲಾವಾರು ಮಾಹಿತಿ ನೀಡುವುದು) ಅನುಬಂಧ-1ರಲ್ಲಿ ಲಗತ್ತಿಸಿದೆ. 

ಇ) [ರಾಜ್ಯದಲ್ಲಿ ಕಾರ್ಯನಿರ್ವಹಿಸದೆ ಇರುವೆ | ರಾಜ್ಯದಲ್ಲಿ ಕಾರ್ಯನಿರ್ವಹಿಸದೆ ಇರುವ ಶುದ್ಧ ನೀರಿನ 
ಶುದ್ಧ ನೀರಿನ ಘಟಕಗಳ ಸಂಖ್ಯೆ ಎಷ್ಟು | ಘಟಕಗಳ ಸಂಖ್ಯೆ 2036 ಗಳಾಗಿರುತ್ತದೆ. 
ಉದ್ದಾಟನೆಗೊಂಡ ಕೆಲವೇ ದಿನಗಳಲ್ಲಿ | Commissioned ಆದ ಕೆಲವೇ ದಿನಗಳಲ್ಲಿ ದುರಸ್ಥಿಯಾದ 
ನಿಷ್ಠಿಯೇ ಆಗಿದ್ದರೂ ಸಹ ಇದುವರೆಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 
ದುರಸಿ ಮಾಡದಿರಲು ಕಾರಣವೇನು; ಸ್ಥಾಪಿಸಿದ ಏಜೆನ್ನಿಯವರಿಂದಲೇ ಸುಸ್ಥಿತಿಯಲ್ಲಿಡಲು ಕಮ 

- ಜರುಗಿಸಲಾಗಿರುತ್ತದೆ. ಆದಾಗ್ಯೂ ತುರ್ತು ಸಂದರ್ಭದಲ್ಲಿ 
ಅವಶ್ಯಕತೆಗನುಗುಣವಾಗಿ ಇಲಾಖೆಯ ವತಿಯಿಂದ ಹಲವಾರು 
ಘಟಕಗಳನ್ನು ಸರಿಪಡಿಸಿ ಕಾರ್ಯಾಚರಣೆಯಲ್ಲಿರುವಂತೆ ಕ್ರಮ 
ಜರುಗಿಸಲಾಗಿರುತ್ತದೆ. ಅಲ್ಲದೆ, ಜಲಮೂಲದಲ್ಲಿನ ಅಭಾವ 
ಮತ್ತು ವಿದ್ಯುತ್‌ ಶಕ್ತಿ ಅಡಚಣೆಯಿಂದ ಕೆಲವು 
ದುರಸ್ಥಿಯಾಗಿರುವ ಘಟಕಗಳು ಇರುತ್ತದೆ. 

ಈ) ಇಂತಹ ಘಟಕಗಳನ್ನು ಸ್ಥಾಪಿಸಿದ ಸೆಂಸ್ಥೆಗಳೆ | Defect ability Period ಮುಗಿಯುವುದರೊಳಗೆ 
ಮೇಲೆ ಕ್ರಮಕೈಗೊಳ್ಳಲಾಗಿದೆಯೇ? ಕಾರ್ಯನಿರ್ವಹಿಸದೇ ಇದ್ದಲ್ಲಿ, ಅಂತಹ ಘಟಕಗಳನ್ನು 

ಸ್ಥಾಪಿಸಿದ ಏಜೆನ್ನಿರವರಿಗೆ ಕರಾರಿನಂತೆ ನೋಟೀಸ್‌ಗಳನ್ನು ನೀಡಿ 
Rescind ಮಾಡಲು ಕ್ರಮವಹಿಸಲಾಗುತಿದೆ ಹಾಗೂ ಸದರಿ 
ಘಟಕಗಳನ್ನು ನಿಯಮಾನುಸಾರ ಇಲಾಖಾ ವತಿಯಿಂದ 
ಸರಿಪಡಿಸಿ ಕಾರ್ಯನಿರ್ವಹಿಸುವಂತೆ ಕ್ರಮ ಜರುಗಿಸಲಾಗುತಿದೆ. 


ಸಂ:ಗ್ರಾಕುನೀ೩ನೈಇ 40 ಗ್ರಾನೀಸ(4) 2020 


po 


(ೆ.ಎಸ್‌. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್ಯ ಸಚಿವರು 


ಕೆಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯಶ್‌ ಜಾಜ್‌ ಸಚಿವರು 


ತಫ್ಲಿಗುಿನ ಪಿಸ್ತ ಕಣೊ 6 GUD 


[) Annexure -1 
Status Report of Water Purification Plants 


[EN 
wd 


5 


pS 
[1 
00 


Uttar Kannada 
dupi 

lari 

hikamagaluru 

vangere 

ijayapura 


19 
2 

21 
22 
23 
24 


[] 


fo] 
00 
00 
Ww 


JUttarkannada | 246° | 
EN TN 
Balai | 100 |] 
[Chikamagaluru | 231°” | 
787 
Viayura “| 883 | 
ETT 
| _ 469 |] 
689 | 


[2 
00 
[] 


